ಕೆ. ಜಗನ್ನಾಥಶಾಸ್ತ್ರಿ 


ಕೆಳದಿ ಅರಸರ ಕಾಲದ ಐತಿಹಾಸಿಕ ಸಾಹಿತ್ಯ 


ಹ ಸ್ಥೂಲಪರಿಚಯ 


ಕಳದಿನೃಪವಿಜಯ, ಶಿವತತ್ವರತ್ನಾಕರ, ಕೆಳದಿ 
ರಾಜ್ಮಾಭುುದಯ, ಬಸವರಾಜಾಭ್ಮುದಯ, ವೀರಶೈ: ಶೈವ 
ಧರ್ಮ ಶಿರೋಮಣಿ, ಶಿವಗೀತೆ, ಪರಮದೇವ ಕವಿರಚತ 
ಕೀರ್ತನೆ ಗಳು, ಜನಪದಸಾಹಿತ್ತ - ಇವು ಕಳದಿ ಅರ 
ಸರ ಕಾಲದ ಐತಿಹಾಸಿಕ ವಿಷಯಗಳನ್ನು ಪ್ರತಿಪಾದಿ 
ಸುತ್ತಿವೆ. 

ಕೆಳದಿನ್ಫಪವಿಜಯ;: ಇದರ ಕರ್ತ ಕವಿಲಿಂಗಣ್ಣ: 
ಕಾಲ. ಕ್ರಿ.ಶ.1750 ಇದು ಚಂಪೂಕಾವ್ಯ. ಇದರಲ್ಲಿ 
ಕೆಳದಿರಾಜರ, ರಾಜವಂಶದವರ, ಅವರ ಬಂಧು-ಬಾಂ 
ಧವರ, ಆಚೆ-ಈಚೆಯವರ ವಿವಾಹ, ಪಟ್ಟಾಭಿಷೇಕ 
ರಾಜ್ಯಭಾರ, ಮರಣ ಮುಂತಾದುವುಗಳ ಏವರವ 
ಅರಮನೆಯ ಅಂತರಂಗ ಬಹಿರಂಗಗಳನ್ನು ಚತ್ರಿ 
ಗಿದೆ. ಈ ಕಾವ್ಯದಲ್ಲಿ 12 ಆಶಾಸಗಳಿವೆ. 
1500ರಿಂದ ಕ್ರಿಶ.1763ರ ವರೆಗೆ ಅಂದರೆ ಚೌ 
ನಾಯಕನಿಂದ `ಸೋಮಶೆ €ಖರ ಸಾಗರ ಕಿಳದಿ 
ರಾಜ್ಯ ವನ್ನು ಆಳಿದ ಸುಮಾರು 18 ಜನ ರಾಜ-ರಾಣಿ 
ಯರ, ವೀರದ, ವಿಜಯದ, ಆಳ್ವಿಕೆಯ, ಸಮಾಧಿಯ 


ಸಿ 
ಭಟ 


4. 
(6 


3. (4. ಲೆ 


ವರ್ಣನೆ ಇದೆ. ಇದಲ್ಲದೆ ವಿಜಯನಗರದ ಅರಸರ 
ವಂಶಾವಳಿ ಮರಾಠಿ ರಾಮರಾಯನ ವಂಶಾವಳ್ಳಿ 


ದಿಲ್ಲಿ ಸುಲ್ತಾನನ ವಂಶಾವಳಿ, ವಿಜಾಪುರ, ಗೋಲಂಡ್ಕ 
ದೇವಗಿರಿ, ಬಿದರೆ - ಈ ಸಂಸ್ಥಾನಗಳನ್ನು ಆಳಿದ 
ಸುಲ್ತಾನರ ವಿವರ; ಶೃಂಗೇರಿ ಮಠದ ಪರಂಪರೆಯನ್ನು 
ಆದಿಯಿಂದ ಅಭಿನವ ಸಚ್ಚದಾನಂದ ಸ್ವಾಮಿಗಳವರೆಗೆ 
ವಿವರಿಸಿದ ಪಟ್ಟಿ - ಇವು ಇವೆ. 


ಅರಮನೆಯ ಅಂತರಂಗದ ವಿವರಣೆ ಈ ಕಾವ್ಯದ 
ವೈಶಿಷ್ಟ ಗಳಲ್ಲೊಂದು. ಅರಮನೆಯೊಳಗೆ ನಡೆಯುತ್ತಿದ್ದ 
ಕುಟಿಲ ತಂತ್ರಗಳ ಯಥಾವತ್‌ ಚಿತ್ರಣ 
ಕಾವ್ಯದಲ್ಲಿದೆ. 


ಕ್ರಿಶ: 1500ರಿಂದ ಕ್ರಿಶ... 1630ರವರೆಗೆ, 
ಸುಮಾರು 130 ವರ್ಷಗಳ ಕಾಲ, . ಕೆಳದಿ ಅರಸರ 
ಅರಮನೆಯ ಅಂತರಂಗದಲ್ಲಿ, ಸಿಂಹಾಸನದ ಅಧಿಕಾರ 
ದಾಹ ಎಲ್ಲಿಯೂ ಕಂಡು ಬರುವುದಿಲ್ಲ. ಕ್ರಿ.ಶ. 


ಜ್‌ 
1630ರಿಂದ ಪ್ರಾರಂಭವಾದ ವೀರಭದ್ರನಾಯಕನ 


; ನೆಲೆಸುತ್ತಾನೆ.। £ 


ಆಳಿಕೆಯಲ್ಲಿ ಅಧಿಕಾರದಾಹ ತಲೆಯೆತ್ತುತ್ತದೆ. ಇವನು 
ರಿ ರಾಜಧಾನಿಯಿಂದ ರಾಜ್ಯ ವಾಳುತ್ತಿರುತ್ತಿದ್ದ. 
ಶೀ ಶಾಸಪುತ ಹೋಗಿ ಕೆಲವು ದಿನ ತತ 
ಅರಮನೆಯಲ್ಲಿ,  ಮೃತುಂಜಯದೇವರು - 
ಮುಂತಾದವರು ದುರಾಲೋಚನೆ ಮಾಡಿ ರಾಮರಾ 
ಜನ ಮಗ ವೀರ ಒಡೆಯರಿಗೆ ಪಟ್ಟಗಟ್ಟುತ್ತಾರೆ. 
ಇದನ್ನು ತಿಳಿದ ವೀರಭದ್ರನಾಯಕನು ಕೌಲೇದುರ್ಗ 
ಆಕ್ರಮಿಸಿ ಸಮಯ ಸಾಧನೆ 
ಮಾಡುತ್ತಾ, ಆನಂದಾಪುರದಲ್ಲಿ, ವಾಸತೊಡಗಿದ್ದಾನೆ. 
ಮೂರು ತಿಂಗಳ ನಂತರ ವೀರ ಒಡೆಯ ಸತ್ತುಹೋ 
ಹಮ ಆನಂದಾಪುಕಡಲ್ಲಿಡ 
ರಿಗೆ ಹೋಗಲು 
ಯಲ್ಲಿ ನೀರ ಒಡೆಯರ ತನ್ನ 
ಕನಿಗೆ ಪಟ್ಟಗಟ್ಟು ಸನ್ನಾಹ ನಡೆಯುತ್ತದೆ. ಅಷ್ಟರಲ್ಲಿ 
ಮತ್ತೊಂದು ಘಟನೆ ನಡೆಯುತ್ತದೆ. ವೀರಭದ್ರನಾಯಕ 
ನಿಗೆ 'ಸದಾಶಿವನಾಯಕ ಎಂಬ ಹೆಸರಿನ ಮೈದುನ 
ಇದ್ದ. ಇವನು, ತಾನು ರಾಜನಾಗಬೇಕೆಂದು ಬಯಸಿ 
ಬಸವಲಿಂಗನಾಯಕನನ್ನು ಅಂಗ ವ 
ತಾನೇ ರಾಜನೆಂದು ಸಾರಿ ಸಿಂಹಾಸನವೇರಿದನು. 


ಲ 
ಇಕ್ಟೇರಿ 
ಸ 
ಇವನು 
ಇತ್ತ, 


ಹೀನನನ್ನಾಗಿ ಮಾಡಿಸಿ 


ವೀರಭದ್ರನಾಯಕ ಸೈನ್ಯಸಮೇತ ಇಕ್ಕೇರಿಯ ಕಡೆ 
ಸಾಗಿ ಬಂದನು. ಇದನ್ನರಿತ ಸದಾಶಿವನಾಯಕ ಓಡಿ 


ಹೋಗಿ ಸೋದೆ ಅರಸರ ಆಶ್ರಯ ಪಡೆದನು. ಇಕ್ಸೇ 
ರಿಯನ್ನು ಸ್ವಾಧೀನ ಮಾಡಿಕೊಂಡು ವೀರಭದ್ರನಾ ನಾಯಕ 
ಸೋದೆಯ ಮೇಲೆ ದಂಡೆತ್ತಿ ಹೋಗಲು, ಇದನ್ನರಿತ 


ಸದಾಶಿವನಾಯಕ ಸತ್ತುಹೋಗುತ್ತಾನೆ. ಹೂ 
ಗೆದ್ದ ವೀರಭದ್ರ ನಾಯಕ್ಕ ಇಕ್ಷೇರಿಗ ಹಿಂತಿರುಗುತ್ತಾನೆ. 
ಕೆಲವು ದಿನಗಳನಂತರ ರಕ್ಷಣಾಮಂತ್ರಿ ಪುಟ್ಟಣ್ಣ - 


ಮುಂತಾದವರು, ಶಿವಪ್ಪ ನಾಯತನನ್ನು ಕೊಲ್ಲಲು 
ಪ್ರಯತ್ನಿಸಿದರು. ಶಿವಪ್ಪನಾಯಕ ಸಾಗರಕ್ಕೆ ಓಡಿಹೋಗಿ, 
ಅಪಾಯದಿಂದ ಪಾರಾಗುತ್ತಾನೆ. ಹೆಂಡತಿಯಾದ ವೀರ 

ಮ್ಮಜಿಯ ಸಾವಿನಿಂದ ವೀರಭದ್ರನಾಯಕನಿಗೆ ವೈರಾಗ್ಯ 
ಬಂದು, ಅವನು ಕೆಲವು ದಿನ ಕುಂಡಲೂರಿಗೆ ಹೋಗಿ 
ಆಗ ಕೆಳದಿ ರಾಜ್ಯಕ್ಕೆ ಅರಸರೇ ಇಲ್ಲದಂ 
ತಾಗುತ್ತದೆ. ಇದನ್ನರಿತ ರಾವುತಪರಸಪ್ಪ - ಮುಂತಾ 
ದವರು ಶಿವಪ್ಪನಾಯಕನನ್ನು ಬಿದನೂರಿಗೆ ಕರೆಸಿ 


ಬಿ 


ಇತಿಹಾಸ ದರ್ಶನ 


ಡೂ. 


23 


ಕ್‌ 


ಕೊಂಡು ರಾಜ್ಯದ ಲೆಕ್ಕ ಪತ್ರಗಳನ್ನು ಪರಿಶೋಧನೆ 
ಮಾಡುವಂತೆ ತಿಳಿಸುತ್ತಾರೆ. ಒಂದು ದಿನ ಕಿರಿಯ ವೆಂಕಟ 
ಪ್ರನಾಯಕ ಮತ್ತು ಶಿವಪ್ಪನಾಯಕಕಡತದ ಚಾವಡಿಯಲ್ಲಿ 
ದ್ದಾಗ, ಸೇನೆ ದಿವಾನ ಪುಟ್ಟಣ್ಣ - ಮುಂತಾದವರು, 
ಇವರಿಬ್ಬರನ್ನೂ ಕೊಲ್ಲಲ್ಲು ಪ್ರಯತ್ನಿಸುತ್ತಾರೆ. ಆದರೆ 
ಉಪಾಯದಿಂದ ಅವರಿಬ್ಬರೂ ಪಾರಾಗುತ್ತಾರೆ. 


ಅನಂತರ ಸೋಮಶೇಖರ ನಾಯಕನ ಆಳ್ವಿಕೆಯಲ್ಲಿ 


- ಅವನಿಗೆ ಕೆಲವು ಕುತಂತ್ರಿಗಳು ಆನೆಯ ಮಾವುತ 
ನಿಂದ್ದ ಆನೆಯ ಮದೋದಕವನ್ನು ಕುಡಿಸುತ್ತಾರೆ." 


ಪರಿಣಾಮವಾಗಿ ಸೋಮಶೇಖರ ನಾಯಕಹು 


ಚ್ಚನಾಗುತ್ತಾನೆ. ಅವನ ಹೆಂಡತಿ ಚೆನ್ನಮ್ಮಾಜಿ ಆ 
ಕುಹತಿಗಳನ್ನು ಶಿಕ್ಷಿಸಿ ತಾನೆ ರಾಜ್ಕಾ ಧಿಕಾರವನ್ನು 
ವಹಿಸಿಕೊಳ್ಳುತ್ತಾಳೆ. ee, ಮ್ಛ ದುನನಾದ ಬಸವ 


ಹಕಿಗಳ ದುರ್ಬೋ ಧನೆಗೆ ಒಳ 
ಗಾಗಿ, ಸಿಂ ತ ಏರಬಯಸುತ್ತಾನೆ. ಇದನ್ನರಿತ 
ಚೆನ್ನಮ್ಮ '* ಎಸವಲಿಂಗನಾಯಕನನ್ನು ಸ್ಥಳಾಂತರಿಸಿ, 
ಅಂಗವಿಕಲನನ್ನಾಗಿ ಮಾಡಿಸುತ್ತಾಳೆ. ಅನಂತರ ಕಂದಾ 
ಚಾರದ ಲಕ್ಷಯ್ಯ, ವೀರಭದ್ರಯ್ಯ - ಮುಂತಾದವರು 
ಚೆನ್ನಮ್ಮನನ್ನು ಸಿಂಹಾಸನದಿಂದ ಇಳಿಸಲು ದುರಾ 
ಲೋಚನೆ ಮಾಡಿ, ಹೊಸಂಗಡಿಯ ಅಂಧಕ ವೆಂಕಟ 
ಯ್ಯನ ಮಗನಿಗೆ " ಶಿವಪ್ಪನಾಯಕ' ಎಂದು ಹೆಸ 
ರಿಟ್ಟು, ಬಿದನೂರಿಗೆ ಕರೆಸಿ, ಅವನ ಹೆಸರಿನಲ್ಲಿ ರಾಜ್ಯ 
ಭಾರ ನಡೆಸಲು ಪ್ರಯತ್ನಸುತ್ತಾರೆ. ಇದನ್ನು ಒಪ್ಪದ 
ಕಾಸರಗೋಡು ತಿಮ್ಮಪ್ಪಯ್ಯ, ` ಸುಬ್ಬನೀಸ್‌ ಕೃಷ್ಣಪ್ಪಯ್ಯ 
-. ಮುಂತಾದವರು ಬಿದನೂರನ್ನು ಬಿಟ್ಟು' “ಬೀಳಗಿ 
ಪ್ರಾಂತ್ಯಕ್ಕೆ ಹೋಗುತ್ತಾರೆ. ಅವರು,. ಜಾತಪ್ಪನ ಮಗ 
ಭದ್ರಯ — ಎಂಬುವವನನ್ನು ಬಿದನೂರು ಸಿಂಹಾಸ 
ನಕ್ಕೆ ತರಬೇಕೆಂದು ಬಯಸುತ್ತಾರೆ. ಇದನ್ನರಿತ ಚೆನ್ನ 
ಮ್ಮಾಜಿ ಭುವನಗಿರಿ ದುರ್ಗಕ್ಕೆ ಹೋಗಿ, ಅಲ್ಲಿಗೆ 
ಸುಬ್ಬಿನೀಸ್‌ ಕೃಷ್ಣ ಸ್ಪಪ್ಪ ಮುಂತಾದವನ್ನು ಕರೆಸಿಕೊಂಡು, 
ತಿಳಿವಳಿಕೆ ಹೇಳಿ” 'ಾನೇ ರಾಜ್ಯಕ್ಕೆ ಅರ್ಹಳು ಎಂಬು 
ದನ್ನು ಮನಗಾಣಿಸಿ, ಒಪ್ಪಿಸುತ್ತಾ ಅನಂತರ ಅವರ 


ಸಹಾಯದಿಂದ ಭುವನಗಿರಿ ದುರ್ಗ -ದಲ್ಲಿಯೇ ಪಟ್ಟಾಭಿ 


ಷಿಕ್ಷಳಾಗಿ, `ಬಿದನೂರಿಗೆ ಬರುತ್ತಾಳೆ. ಅನಂತರ ಆ 
ಕೃತಕ ಶಿವಪ್ಪನಾಯಕನನ್ನು ಅಂಗವಿಕಲಗೊಳಿಸಿ, ತಾನೇ 
ಬಿದನೂರುರಾಜ್ಯದ ರಾಣಿಯಾಗಿ ಘೋಷಿಸಿ ರಾಜ್ಯ 
ಭಾರ ಮಾಡುತ್ತಾಳೆ. 


ದ್ರೋಹ ನಡೆಯುತ್ತದೆ. 


ಆಮೇಲೆ ಕ್ರಿಶ. 1740ರಲ್ಲಿ ಪಟ್ಟಕ್ಕೆ ಬಂದ ಬಸ 
ವಪ್ಪನಾಯಕನ ಕಾಲದಲ್ಲಿ ಅರಮನೆಯೊಳಗೆ ರಾಜ 
ಸಿಂಹಾಸನಕ್ಕೆ ಬಂದಾಗ ಬಸ್ವ 
ಪ್ಪನಾಯಕನಿಗೆ ವಿವಾಹವಾಗಿರಲಿಲ್ಲ. ಇವನಿಗೆ ಮಲ 
ತಾಯಿಯೊಬ್ಬಳಿದ್ದಳು. ಅವಳ ದುರ್ಬೋಧನೆಗೆ ಒಳ 
ಗಾಗಿ, ಆರಗದ ಪರಮೇಶ್ವರ ಮತ್ತು ಅವನ ತಮ್ಮ 
-" ಇಬ್ಬರೂ ಕುಹಕತನ ನಡೆಸುತ್ತಾರೆ. ಇದನ್ನರಿತ 
ಬಸವಪ್ಪನಾಯಕ ಇವರಿಬ್ಬರನ್ನೂ ಕರೆಸಿ ಶಿಕ್ಷಿಸುತ್ತಾನೆ. 
ಹಾಗೂ ದುರ್ಬೋಧನೆಯನ್ನು ಮಾಡಿದ ಮಲತಾಯಿ 
ಯನ್ನು ಅಂಕೆಯಲ್ಲಿಡುತ್ತಾನೆ. 


2. ಶಿವತತ್ನ ರತ್ನಾಕರ : ಇದು ಸಂಸ್ಕೃತದಲ್ಲಿ 


A ಬರೆಯಲ್ಪಟ್ಟಿದೆ. ಇದರ ಕರ್ತೃ ಹಿರಿಯ ಬಸವಪನಾ 


[ಜೆ 


ಯಕ. ಕಾಲ ಕ್ರಿ.ಶ. 1698 - 1715. ಇದು ಆನೇಕ 


ವಿಷಯಗಳನ್ನು ವಸ್ತುವಾಗುಳ್ಳ ಇಂದು ವಿಶ್ವಕೋಶ. 
ಇದರಲ್ಲಿ ಪ್ರಧಾನ ಅಧ್ಯಾ "ಯಗಳ ನ್ನು “ಕಲ್ಲೋಲ” 
ಎಂದ್ಲೂ ಉಪ-ಅಧ್ಯಾ ಯಗಳನ್ನು ತರಂಗ” ಎಂದೂ 


ಕರೆಯಲಾಗಿದೆ. ಇದರಲ್ಲಿ' ಒಟ್ಟು "ಒಂಬತ್ತು ಕಲ್ಲೋಲ 
ಗಳಿವೆ. ಒಂದುನೂರಎಂಟು ತರಂಗಗಳಿವೆ. ಕೆಲವು 


: ಕಲ್ಲೋಲಗಳಲ್ಲಿ ಮಾತ್ರ ಕೆಳದಿ ಇತಿಹಾಸಕ್ಕೆ ಸಂಬಂಧಿ 


ಸಿದ " ಎಷಯಗಳಿವೆ. 


೦ಚಮ ಕಲ್ಲೋಲದ ಮೊದಲನೆಯ ತರಂಗದಲ್ಲಿ 
ಕೆಳದಿ ರಾಜ್ಯದ ಪ್ರಸ್ತಾಪವಿದೆ. ಈ ರಾಜ್ಯ ವನ್ನು ಮಲ್ಲ 
ದೇಶ- ಎಂದು ಕರೆಯುತ್ತಿದ್ದರೆಂದು ಅದು ತಿಳಿಸುತ್ತದೆ. 
ಎರಡನೆಯ ತರಂಗದಲ್ಲಿ `ಮಲ್ಲದೇಶದ ವಿಸ್ತಾರ: ಕೆಳದಿ 
ಊರು; ಅಲ್ಲಿ ಬಸವ - 'ಬಸವಾಂಬೆ - ಎಂಬ 
ಶಿವಭಕ್ತ ದಂಪತಿಗಳು. ಅವರಿಗೆ ನಾಲ್ಕು ಜನ ಗಂಡು 
ಮಕ್ಕಳು; ಸು ಸತ್ತು ಇಬ್ಬರು ಉಳಿದದ್ದು. ಈ 
ಇಬ್ಬರ ಹೆಸರು ಚೌಡಪ್ಪ ಮತ್ತು ಭದ್ರಪ್ಪ - ಈ 
ವಿಷಯಗಳಿವೆ ನಾಲನೆಯ- ತರಂಗದಲ್ಲಿ — 'ಚೌಡಪ್ಪನಿಗೆ 
ನಿಧಿ ಸಿಗುವುದು; ವಿಜಯನಗರದ ಅರಸು ಚೌಡಪ್ಪನಿ 
ಗೆ ಮಲ್ಲ ರಾಜ್ಯದ ಅಧಿಕಾರವನ್ನು ಕೊಡುವುದು; 
ಚೌಡಪ್ಪನಾಯಕನು' ಕೆಳದಿ ರಾಮೇಶ್ವರನಿಗೆ ದೇವಸ್ಥಾನ 


ಕಟ್ಟಿಸುವುದು. ಸದಾಶಿವ ಮತ್ತು ಭದ್ರಪ್ಪ ದ ಎಂಬ 
ಮಕ್ಕಳಾಗುವುದು; - ಈ ವಿಚಾರಗಳಿವೆ. ಪಂಚಮ 
ತರಂಗದಲ್ಲಿ ಸದಾಶಿವನಾಯಕನ ಹಿರಿಯ ಹೆಂಡತಿ 
ಯಲ್ಲಿ 'ದೊಡ್ಡ ಸಂಕಣ್ಣನಾಯಕ ಮತ್ತು ಕಿರಿಯ 


ಹೆಂಡತಿಯಲ್ಲಿ “ಚಿಕ ಸಂಕಣ್ಣನಾಯಕ ಜಂಬೂರು ದೇಶ 


ವನ್ನು ಗೆದ್ದದ್ದು; ಅವನಿಗೆ" ರಾಮರಾಜ ಮತ್ತು ವೆಂಕ 


ಟಪ್ಪ - ಎಂಬ ಮಕ್ಕಳು ಹುಟ್ಟುವುದು; ದೊಡ್ಡಸಂಕಟ್ಟ 
ನಾಯಕನ ತೀಥ ರ್ಥಯಾತ್ರೆ — ಇವು ಇವೆ. ಹದಿನೈದ 
ನೆಯ ತರಂಗದಲ್ಲಿ ಚಿಕ್ಕ : ಸಂಕಣ್ಣನಾಯಕನಿಗೆ ಸಿದ್ದಪ್ಪ- 
ಎಂಬ ಮಗ ಹುಟ್ಟುವುದು; ಚಿಕ ಸಂಕಣ್ಣ ನಾಯಕನು 
ಮಂಜುಳಖಾನ ಮತ್ತು ಗೇರುಸೊಪ್ಪೆರಾಣಿ ಎ. ಇವ 
ರೊಂದಿಗೆ ಯದ್ದ ಮಾಡಿ ಜಯಿಸಿದ್ದು, ಇವನನಂತರ 
ದೊಡ್ಡ ಸಂಕಣ್ಣನಾಯಕನ ಮಗ ವೆಂಕಟಪ್ಪನಾಯಕ 
ರಾಜನಾದದ್ದು — ಇವೆ, 


ಷಷ್ಠಕಲ್ಲೋಲದ ಟ್‌ ತರಂಗದಲ್ಲಿ - ವೆಂಕ 
ಟಪ್ಪ ನಾಯಕನ ಆಳ್ವಿಕ್ಕೆ ದಿಮೂರನೆಯ ತರಂಗ 
ದಲ್ಲಿ - ವೆಂಗಟಪ್ಪ ವಿಗೆ ಭದ್ರಪ್ರನಾಯಕ - 
ಎಂಬ ಮಗ ಹುಟ್ಟುವುದು; ಭದ್ರಪ್ಪನಾಯಕನಿಗೆ 
ವೀರಭದ್ರನಾಯಕ ಹುಟ್ಟುವುದು; ವೆಂಕಟಪ್ಪನಾಯಕನು 
ಹೊಳೆಹೊನ್ನೂರಿನಲ್ಲಿದ್ದ. ಹನುಮ ನಾಯಕನನ್ನು 
ಸೋಲಿಸುವುದು; ಹನುಮನಾಯ ಕನಿಗೆ ಸಹಾಯಕನಾಗಿ 
ಬಂದ ಮಂಜುಲಖಾನೆ - ಎಂಬುವನನ್ನು ಗೆಲ್ಲುವುದು; 
ಇದರ ನೆನಪಿಗಾಗಿ ಹಾನುಗಲ್ಲಿನಲ್ಲಿ ವೆಂಕಟಪ್ಪನಾಯಕ 
ವಿಜಯಸ್ವಂಭವನ್ನು ನಿಲ್ಲಿಸುವುದು; ವೆಂಕಟಪ್ಪನಾಯಕನು 
ವೇಣುಪುರದ ಶಂಕರನಾರಾಯಣಭಟ್ಟನನ್ನು ಗೆಲ್ಲು 
ವುದು; ಭುವನಗಿರಿದುರ್ಗವನ್ನು ವಶಮಾಡಿ ಕೊಳ್ಳು 
ವುದು; ಶೃಂಗೇರಿ ಮಠದ ಜೀರ್ಣೋದ್ದಾರ; ಆನಂದಾ 
ಪುರ ಮತ್ತು ಅಲ್ಲಿಯ ಕೋಟಿಯ ನಿರ್ಮಾ ಣ, ಅಲ್ಲಿ 


ರಂಗನಾಥದೇವರ ಸ್ಥಾಪನೆ; ಸದಾಶಿವಸಾಗರ - 
ಎಂಬ ನಗರ ನಿರ್ಮಾಣ; ಇಕ್ತೇರಿಯಲ್ಲಿ ವೆಂಕಟಪ್ಪ 
ನಾಯಕ ತನ್ನ ಮೊಮ್ಮಗ *ವೀರಭದ್ರನಾಯಕನಿಗೆ 


ಪಟ್ಟಗಟ್ಟುವುದು ಈ ವಿಚಾರಗಳಿವೆ. 


ಆರನೆಯ ಕಲ್ಹೋಲದ ಇಪ್ಪತ್ತೇಳನೆಯ ತರಂಗ 
ದಲ್ಲಿ - ವೀರಭದ್ರನಾಯಕನು ದಾಯಾದಿ ಗಳೊಂದಿಗೆ 
ಮಾಡಿದಹೋರಾಟ; ಯವನರೊಂದಿಗೆ ಸೇರಿ ಇಕ್ಕೇರಿ 
ಯನ್ನು ಮುತ್ತಲು ಬಂದ ಬಸವಪಟ್ಟಣದ ಹನುಮ 
ನಾಯಕನನ್ನು ಓಡಿಸುವುದು; ಶಿವಪ ಗ್ರನಾಯಕನ ಪಟ್ಟಾ 
ಭಿಷೇಕ - ಇವೆ. 


ಏಳನೆಯ ಕಲ್ಲೋಲದ ಆರನೆಯ ತರಂಗದಲ್ಲಿ - 
ಶಿವಪ್ಪನಾಯಕನ ರಾಜ್ಯಭಾರ; ಭದ್ರಪ್ಪನಾಯಕನ ಜನ 
ದೆ, ಏಳನೆಯ' ತರಂಗದಲ್ಲಿ — ಸೋಮಶೇಖರ 
ನಾಯಕನ ವಿಚಾರವಿದೆ. ಹದಿನಾಲ್ಕನೆಯ ತರಂಗದಲ್ಲಿ 
- ವೇಲಾಪುರವನ್ನು ಶಿವ ವಪ್ಪನಾಯಕನ ಗೆಲ್ಲುವುದು; 


` ಮರಾಠರ ರಾಜಾರಾಮನಿಗೆ ಆಶ್ರಯ 


ಸಮಾಧಾನ ಪಡಿಸುವುದು - ಮುಂತಾ ದ 


ಲ ಸ್ರ 
| ಮಲಭಟ್ಟ 2 


ೋಮಶೇಖರ ನಾಯಕನ ವಿದ್ಯಾಭ್ಯಾಸ 


ಭದ್ರಪ್ಪ ಪತ್ತು ಸೊ 


ಎಂಟನೆಯ ಕಲ್ಲೋಲದ ಒಂದನೆಯ ತರಂಗದಲ್ಲಿ 
- ವೆಂಕಟಪ್ಪನಾಯಕನ ರಾಜ್ಯಭಾರ; ಭದ್ರಪ್ಪನಾಯಕನ 
ರಾಜ್ಯಾಭಿಷೇಕ; ಭದ್ರಪ್ಪನಾಯಕ ರಾಜ್ಯಭಾರ; ಶಿವಪ್ಪ 
ನಾಯಕನ ಮರಣ - ಇವೆ. ಎರಡನೆಯ ತರಂಗದಲ್ಲಿ 

- ಭದ್ರಪ್ಪ ನಾಯಕನ ಆಕ್ರಮಣ; ಉಡುಪಿಯ ಶ್ರೀ 
ಕೃಷ್ಣಗೆ ಭದ್ರಪ್ಪನಾಯಕನಿಂದ ಪೂಜೆ; ಭದ್ರಪ್ಪ 
ನಾಯಕನ ಮರಣ; ಸೋಮಶೇಖರ ನಾಯಕನ 
ಧನುರ್ವಿದ್ಯಾಭ್ಮಾಸ - ಇವೆ. ಐದನೆಯ ತರಗತಿಯಲ್ಲಿ 
- ಸೋಮಶೇಖರ ನಾಯಕ ಮತ್ತು ಚೆನ್ನಮ್ಮಾಜಿಯ 
ವಿವಾಹವೂ ಏಳನೆಯ ತರಂಗದಲ್ಲಿ - ಸೋಮಶೇಖರ 
ನಾಯಕನ ಅವಸಾನ; ಬಸ ಪ್ರನಾಯಕನ ಪಟ್ಟಾಭಿಷೇಕ; 
ಎಂಟನೆಯ ತರಂಗದಲ್ಲಿ - ಜನ್ನಮಾಜ್ಛೆಯ ಆಳ್ವಿಕೆ 
ಜೌರಂಗಜೇಬನ ಸೈನ್ಯದೊಡನೆ ಯುದ್ಧ. ಜಯ; 
1,60,000 ಜಂಗಮರ ಆರಾಧನೆ; ಚೆನ್ನಮ್ಮಾಜಿ 
ಯಿಂದ ಬಸವ ಭೂಪಾಲನಿಗೆ ಧರ್ಮೋಪ 
ಮ್ಮಾಜಿಯ ಮರಣ ಈ ಎಲ್ಲ ಇವೆ. 


"a 


3. ಕೆಳದಿ ರಾಜ್ಯಾಭ್ಯುದಯ : ಇದರ ಕರ್ತೃ 
ಕೆಳದಿ ಗಂಗಾದೇವಿ. ಕಾಲ ಕ್ರಿಶ. 1700. ಇದು 
ಕನ್ನಡ ಗದ್ಯಪದ್ಯಾತ್ಮಕ ಕಾವ್ಯ. ಈವರೆಗೆ ಮೊದಲ 
ಸೋಪಾನವು ಪೂರ್ಣವ ವಾಗಿಯೂ, ವಎರಡನೆಯದ 
ಅಪೂರ್ಣವಾಗಿಯೂ ..... ಇವಳು ಕೆಳದಿ ಅರ 
ಸರ ಗುರುಗಳಾದ ಚೆನ್ನವಿ ಶಿವಾಚಾರ್ಯರ ಪತ್ನಿ. 
ಇವಳ ತಾಯಿ ಕಂಬ | ಶಿವಪ್ಪ, ಮೊದಲ 
ನೆಯ ಸೋಪಾನದಲ್ಲಿ ಕೇವಲ ಪೀಠಿಕಾ ಭಾಗವಿದೆ 
ಎರಡನೆಯ ಸೋಪಾನದಿಂದ ಕೆಳದಿ ಅರಸರ ಇತಿ 
ಹಾಸ ಪ್ರಾರಂಭವಾಗುತ್ತದೆ. ಮೊದಲನೆಯ ಸೋಪಾನ 
ಭಾಮಿನಿಷಟ್ಟದಿಯಲ್ಲಿದ್ದರೆ; ಜನತೆ ಶನಿಯ ಸೋಪಾನ 
ಗದ್ಯದಲ್ಲಿದೆ. ಇದರಲ್ಲಿ ಮಲ್ಲದೆ 
ವಾಂಚೆಯರ ದಾಂಪತ್ಯ (ಸ ಇವರ ಇಬ್ಬರು 
ಮಕ್ಕಳ ಮರಣ; ಅವರನ್ನು ರುದ್ರ 


ವಿ 
ಅವೆ. ಇದು ಅಪೂರ್ಣವಾಗಿ ದೊರೆತಿದೆ. "ಈ ಬ 
ಸಂಶೋಧನೆ ನಡೆಯಬೇಕಾಗಿದೆ, 


4. ಕರ್ಣಾಟಕ ಶಿವಗೀತೆ: 
ಕಾಲ ಕ್ರಿ.ಶ. 


ಇಕ್ಕೇರಿ ನಗರದ ವರ್ಣನೆಯನ್ನು ಮ ಡಿ, ಆಮೇಲೆ ಇಕ್ಕೇರಿ 
ಸದಾಶಿವನಾಯಕನಿಂದ 


ಸರ್ವಜ ಶಿವ ಎಂದೂ ನವ ಭೋಜ 


ಪರಮದೇವನ ಕವಿ ಕೆಳದಿ ಅರಸರ ಕಾಲದಲ್ಲಿದ್ದ ಕವಿ 
ಇವರ ಕಾಲ ಕ್ರಿಶ.1721 - ಕ್ರಿಶ1805. ಕ್ರಿಶ 
1763ರಲ್ಲಿ ಹೈದರಾಲಿ ಬಿದನೂರು ರಾಜ್ಯವನ್ನು 
ಗೆಲ್ಲುತ್ತಾನೆ. ಅನಂತರ ಕ್ರಿ.ಶ.1765ರ ವೇಳಗೆ 
ಸೋಂದ ಮತ್ತು ಸವಣೂರು ರಾಜ್ಯಗಳನ್ನು ಇವನು 
ಗೆಲ್ಲುತ್ತಾನೆ. ಸವಣೂರು ನವಾಬರ ಸ್ನೇಹಿತರಾದ 
ಮರಾಠರು ಕ್ರಿ.ಶ.1791ರಲ್ಲಿ ಪರಶ ಶುರಾಮಭಾವೂ ದ 
`ಎನ್ನುವವನ ನಾಯಕತ್ವದಲ್ಲಿ ಬಂದು ಇಕ್ಕೇರಿ ಪ್ರಾಂತ 


ವನ್ನು ಲೂಟಿ ಮಾಡುತ್ತಾರೆ. 
ಮವನ್ನು ಪರಮದೇವ ಕವಿ 
ಳಲ್ಲಿ ವರ್ಣಿಸಿದ್ದಾನೆ. 


ಇದರ ದುಷ್ಟ ಪರಿಣಾ 
ತನ್ನ ಆನೆಕ ಕೀರ್ತನೆಗ 


ಜೌರಂಗಜೇಬನ ಸೈನ್ಯ 
ಹಿಡಿಯಲು ಬೆನ್ನಟ್ಟಿ 


6. ಜನಪದ ಸಾಹಿತ್ಯ 
ಮರಾಠಿಗರ ರಾಜಾರಾಮನನ್ನು 


ಇತಿಹಾಸ ದರ್ಶನ 


ಬರುತ್ತದೆ. ರಾಜಾರಾಮನು ಜತ ಬಾ ಆಶ್ರಯ ವ 
ನ್ನು ಬಯಸಿದಾಗ, ಅವಳು ಆಶ್ರಯ ಕೊಡುತ್ತಾಳೆ. ಮೊಗ 
ಅರ ಸೈನ್ಯ ಚೆನ್ನಮ್ಮಾಜಿಯ ಮೇಲೆ ಯುದ್ಧ ಮಾಡುತ್ತದೆ. 
ರಾಣಿಯು ಆ ಆ ಸೈನ್ಯವನ್ನು ಸೋಲಿಸು ತ್ತಾಳೆ ಈ ವಿ ಚಾರ 
ವನ್ನು ಹೇಳುವ ಗೀತೆ ಹೀಗಿದೆ. 
ಮೊಗಲಖಾನರಿಗಂಜಿ ಮರಾಠಿ ಮರಿಯರಸ । 
ರಾಣಿಗೆ ಬೆನ್ನಿಗೆ ಬಿದ್ದಜಾಣೆ॥ 
ಮೊಗಲಶಾಹಿ ವರಂಗಖಾನ ಬಿಗುವಿಲೆ ಕೆಳದಿಗೆ ಇಳಿದ । 
ಹಗಲಿರುಳು ದಿಗಿಲಾಗ ದಿನದಿನಕೆ ಜಾಣೆ | 
ಮುನ್ತೊ ಬೀಡೆ ಕೊಡ ಹೇಳೋ ಚೆನ್ನಮ್ಮ ರಾಜ 
ಕನ್ನಕೊಲೆ ಸುಲಗಿ ಇಲದಿರಕ ಜಾಣೆ ॥ 
ಖಾನರಕರಿಸ್ಕಾಳೆ, ಅರಮನಿಗೆ ಇಳಿಸ್ಕಾಲೆ | 
ನೆವಣಿ ನಿಟ್ಟ 'ಏಿಗಿಸಿ ಹುಗಿಸ್ಕಾಳೆ ಜಾಣೆ il 
ಬೆಳಗಾಗಿ ಹೌಹಾರಿ ಮೊಗಲರ ಇಡಿದಂಡು ' 
ಕಾಲಕಿತ್ತು ಓಡ್ಕಾರೋ ಖಾನರು ಜಾಣೆ ॥ 
ಉಳವಿಯ ಚೆನ್ನಬಸವ ಉಳಿಸಿದ ನಮ್ಮಾನ । 
ಕಳಸವ ಕಟ್ಟಿ ಕೈಮುಗಿದು ಜಾಣೆ ॥ 
ಕೆಳದಿಯ ಶಿವರಾಜ್ಯ ಬೆಳೆಯಲಿ ಶಿವ ಶಿವನೇ । 
ಇಳಿಮ್ಯಾಗ ಸೊಗನಲಿದು ಉಂಡುಟ್ಟುಜಾಣೆ ॥ 

( ಶ್ರೀ ಕೆಳದಿ ಗುಂಡಾಜೋಯಿಸ್‌ರವರ 

ಸಂಗ್ರಹದಿಂದ ಆರಿಸಲಾಗಿದೆ) 


ಮಲೆನಾಡ 


ಜಾರಾಮ್ದ | 


